ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೯ 
Volume 149 


ಬೆಂಗಳೂರು, ಗುರುವಾರ, ಜೂನ್ ೧೨, ೨೦೧೪ (ಜೇಷ್ಟ ೨೨ , ಶಕ ವರ್ಷ ೧೯೩೬ ) 
Bangalore, Thursday, June 12, 2014 ( Jyeishta 22 , Shaka Varsha 1936) 


ಸಂಚಿಕೆ ೨೪ 
Issue 24 


ಭಾಗ ೨ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 98 ಆರ್‌ಹೆಚ್ 2012 , ಬೆಂಗಳೂರು, ದಿನಾಂಕ : 01ನೇ ಮಾರ್ಚ್, 2014, 
ಅಧಿಸೂಚನೆ ಸಂಖ್ಯೆ:ಕಂಇ 98 ಆರ್‌ಹೆಚ್ 2012, ದಿನಾಂಕ: 24 - 01 -2014ರ ಕ್ರಮ ಸಂಖ್ಯೆ (1) ರಲ್ಲಿ ಪ್ರಾದೇಶಿಕ ಆಯುಕ್ತರು, 
ಬೆಳಗಾವಿ ವಿಭಾಗ, ಬೆಳಗಾವಿ ಇವರನ್ನು ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರದ ವಿಶೇಷಾಧಿಕಾರಿಯನ್ನಾಗಿ ನೇಮಕ ಮಾಡಿ ಹೊರಡಿಸಿದ್ದ ಆದೇಶವನ್ನು 
ಮಾರ್ಪಡಿಸಿ , ಶ್ರೀ ಕೆ. ಆರ್.ಶ್ರೀನಿವಾಸ್ , ಭಾ . ಆ. ಸೇ , ಮಾನ್ಯ ಮುಖ್ಯಮಂತ್ರಿಯವರ ಕಾರ್ಯದರ್ಶಿ , ಮುಖ್ಯಮಂತ್ರಿಯವರ ಸಚಿವಾಲಯ ಇವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರದ ವಿಶೇಷಾಧಿಕಾರಿಯನ್ನಾಗಿ ನೇಮಿಸಲಾಗಿದೆ. 
ಉಳಿದಂತೆ ದಿನಾಂಕ: 24 -1- 2014ರ ಅಧಿಸೂಚನೆಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P . R . 185 

ಲಲಿತಾ ಹೆಚ್ . ಹಂದಿಗೋಳ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
S. C . 200 

ಕಂದಾಯ ಇಲಾಖೆ ( ಭೂಸ್ವಾಧೀನ- 2 & ಪುನರ್ವಸತಿ) . 


ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 158 ಸಮನ್ವಯ 2014, ಬೆಂಗಳೂರು, ದಿನಾಂಕ : 02ನೇ ಏಪ್ರಿಲ್ , 2014 . 
ಪವರ್ ಕಂಪನಿ ಆಫ್ ಕರ್ನಾಟಕ ಲಿಮಿಟೆಡ್ , ಬೆಂಗಳೂರು ಇದರ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ 
ಅಸೋಸಿಯೇಷನ್‌ನ ಆರ್ಟಿಕಲ್ 93 ( ಎ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕುಮಾರಿ. ಪಲ್ಲವಿ ಆಕುರತಿ, ಭಾ . ಆ. ಸೇ ., ವ್ಯವಸ್ಥಾಪಕ 
ನಿರ್ದೇಶಕರು, ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ, ಗುಲ್ಬರ್ಗಾ ಇವರನ್ನು ಪವರ್ ಕಂಪನಿ ಆಫ್ ಕರ್ನಾಟಕ ಲಿಮಿಟೆಡ್, ಬೆಂಗಳೂರು ಸಂಸ್ಥೆಯ 
ನಿರ್ದೇಶಕ ಮಂಡಳಿಯ ನಿರ್ದೇಶಕರನ್ನಾಗಿ ( ಶ್ರೀ .ಮನೋಜ್ ಕುಮಾರ್ ಮೀನಾ, ಭಾ. ಆ. ಸೇ ., ಇವರ ಸ್ಥಾನದಲ್ಲಿ) ನೇಮಕ ಮಾಡಲಾಗಿದೆ. ಹಾಗೆಯೇ , 

ಪವರ್ ಕಂಪನಿ ಆಫ್ ಕರ್ನಾಟಕ ಲಿಮಿಟೆಡ್, ಬೆಂಗಳೂರು ಇದರ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ 
ಅಸೋಸಿಯೇಷನ್‌ನ ಆರ್ಟಿಕಲ್ 93 ( ಎ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ . ಡಿ.ಕಿರಣ್ , ಐ .ಆರ್.ಎಸ್, ವ್ಯವಸ್ಥಾಪಕ ನಿರ್ದೇಶಕರು, 
ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ, ಮೈಸೂರು ಇವರನ್ನು ಪವರ್ ಕಂಪನಿ ಆಫ್ ಕರ್ನಾಟಕ ಲಿಮಿಟೆಡ್ , ಬೆಂಗಳೂರು ಸಂಸ್ಥೆಯ 
ನಿರ್ದೇಶಕ ಮಂಡಳಿಯ ನಿರ್ದೇಶಕರನ್ನಾಗಿ ( ಶ್ರೀ . ಎ. ಬಿ . ಇಬ್ರಾಹಿಂ , ಭಾ . ಆ. ಸೇ ., ಇವರ ಸ್ಥಾನದಲ್ಲಿ) ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕೆ. ಎಲ್ .ರಾಮಚಂದ್ರ, 

ಸರ್ಕಾರದ ಉಪ ಕಾರ್ಯದರ್ಶಿ , 
P . R . 186 

ಇಂಧನ ಇಲಾಖೆ. 
( ೧೨೫ ) 


೧೨೬| ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೧೨ , ೨೦೧೪ 

ಭಾಗ ೨ 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ : ಒಣ 514 ಪಿಪಿಇ 2013 , ಬೆಂಗಳೂರು, ದಿನಾಂಕ : 29ನೇ ಏಪ್ರಿಲ್ , 2014. 
ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ: ಒಣ 111 ಪಿಪಿಇ 2010 , ದಿನಾಂಕ: 30 - 03 - 2013ರಲ್ಲಿನ ಪರಿಷ್ಕೃತ ಜೇಷ್ಠತಾ ಪಟ್ಟಿಯಲ್ಲಿ ಈ ಕೆಳಕಂಡ 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು /ಕಾನೂನು ಅಧಿಕಾರಿ( ಕಿರಿಯ) ಇವರುಗಳಿಗೆ ಸಹಾಯಕ ಸರ್ಕಾರಿ ಅಭಿಯೋಜಕರ ಹುದ್ದೆಯಲ್ಲಿ ಅವರ 
ಹೆಸರಿನ ಮುಂದೆ ಅಂಕಣ ( 4) ರಲ್ಲಿ ನಮೂದಿಸಿರುವ ದಿನಾಂಕವನ್ನು ಅರ್ಹತಾ ದಿನಾಂಕವಾಗಿ ನಿಗಧಿಪಡಿಸಿದ್ದು, ಅದರಂತೆ ಕರ್ನಾಟಕ ನಾಗರೀಕ 
ಸೇವಾ( ಪಿಪಿಪಿ) 1978ರ ಅಧಿನಿಯಮ 4(3) ರನ್ವಯ ಅಂಕಣ (4) ರಲ್ಲಿ ನಮೂದಿಸಿರುವ ದಿನಾಂಕವನ್ನು ಅರ್ಹತಾ ದಿನಾಂಕವನ್ನಾಗಿ (Deemed date of 
eligibility ) ಪರಿಗಣಿಸಿ , ವೇತನಗಳನ್ನು ಕಾಲ್ಪನಿಕವಾಗಿ ನಿಗಧಿಪಡಿಸಿ ಆದೇಶಿಸಿದೆ. 
ಸರ್ಕಾರದ ಅಧಿಕೃತ ಜ್ಞಾಪನ ಪತ್ರ ಸಂಖ್ಯೆ : ಒಣ 111 ಪಿಪಿ 

ದಿನಾಂಕ: 01 - 01 
2010 , ದಿನಾಂಕ: 30 - 03 - 2013ರಂದು ದಿನಾಂಕ: 

2007ರಲ್ಲಿದ್ದಂತೆ ಪರಿಷ್ಕೃತ 
ಅಧಿಕಾರಿಯ ಹೆಸರು 01 - 01 - 2007ರಲ್ಲಿದ್ದಂತೆ ಹೊರಡಿಸಲಾದ ಸಹಾಯಕ 

ಜೇಷ್ಠತಾನುಸಾರ ನೈಜವಾದ 
ಸರ್ಕಾರಿ ಅಭಿಯೋಜಕರ ಪರಿಷ್ಕೃತ ಜೇಷ್ಠತಾ ಪಟ್ಟಿ ಕ್ರಮ 

ಅರ್ಹತಾ ದಿನಾಂಕ 
ಸಂಖ್ಯೆ: 


3 | 


4 


111 


24 - 01 - 2000 


112 


17 - 01 - 2000 


113 


17 - 01 - 2000 


114 


21 - 01 - 2000 


116 


17 - 01 - 2000 


118 


17 - 01 - 2000 


ಶ್ರೀಮತಿ ಲಕ್ಷ್ಮೀದೇವಿ ಪಾಟೀಲ್ 
2 | ಶ್ರೀ ಆರ್. ಎಂ . ಗಂಜಿಗಟ್ಟಿ 
3 | ಶ್ರೀ . ಅಮರೇಗೌಡ 
4 ಶ್ರೀಮತಿ ತನುಜಾ ಬಾಬುರಾವ್ ಹೊಸಪಟ್ಟಣ 
_ 5 | ಶ್ರೀ ನಾರಾಯಣ ಶೇರಿಗಾರ್. ಯು . 
6 | ಶ್ರೀ ಕೆ.ಮೋಹನ್‌ಕುಮಾರ್ 

ಶ್ರೀಮತಿ ಬಿ .ರಾಜೇಶ್ವರಿ 
8 | ಶ್ರೀಮತಿ ಕೆ. ಜಿ.ಕಲ್ಪನಾ 
9 | ಸುಮಿತ್ರ ಎಂ .ಅಂಚಟಗೇರಿ 
10 | ಶ್ರೀಮತಿ ವಾಸಂತಿ ಎಂ . ಅಂಗಡಿ 
11 ಶ್ರೀಮತಿ ಎಂ . ಕೃಷ್ಣವೇಣಿ 
12 | ಶ್ರೀಮತಿ ಸವಿತಾ ಎಂ .ಶಿಗ್ಲಿ | 


7 


| 3 


119 


24 - 01 - 2000 


120 


17 - 01 - 2000 


123 


17 - 01 - 2000 


125 


17 - 01 - 2000 


126 


20 - 01 - 2000 


134 


17 - 01 - 2000 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ದೇವೆಂದ್ರಪ್ಪ ಕಟ್ಟಿಮನಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ (ಪೋಲೀಸ್ ಸೇವೆಗಳು - ಬಿ). 


P . R. 189 


ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಅಪಜೀ 14 ಎಫ್ ಪಿಸಿ 2014 , ಬೆಂಗಳೂರು, ದಿನಾಂಕ : 15ನೇ ಮಾರ್ಚ್, 2014 . 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್ 31 ಎಸ್.ಎಫ್. ಪಿ .2013 ದಿನಾಂಕ: 06 - 01 - 2014ರಲ್ಲಿ ಶ್ರೀ ಕನ್ವರ್ ಪಾಲ್., ಭಾ . ಅ. ಸೇ ., 
ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ( ಮೌಲ್ಯಮಾಪನ , ಕಾರ್ಯಯೋಜನೆ, ಸಂಶೋಧನೆ ಮತ್ತು ತರಬೇತಿ) ಬೆಂಗಳೂರು ಇವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ 
ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತ , ಬೆಂಗಳೂರು ಇಲ್ಲಿನ ಖಾಲಿ ಹುದ್ದೆಗೆ ನೇಮಿಸಲಾಗಿದೆ . 

ಈ ಹಿನ್ನೆಲೆಯಲ್ಲಿ ಶ್ರೀ ಕನ್ವರ್ ಪಾಲ್ , ಭಾ . ಅ. ಸೇ ., ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ 
ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತ., ಇವರನ್ನು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತ ಹಾಗೂ ಕರ್ನಾಟಕ ಅರಣ್ಯ ಅಭಿವೃದ್ಧಿ 
ನಿಗಮ ನಿಯಮಿತ., ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್‌ನ ಆರ್ಟಿಕಲ್ಸ್ 23(1) ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ (1) ಕರ್ನಾಟಕ ರಾಜ್ಯ ಅರಣ್ಯ 
ಕೈಗಾರಿಕಾ ನಿಗಮ ನಿಯಮಿತ ಬೆಂಗಳೂರು ಹಾಗೂ ( 2) ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ನಿಯಮಿತ , ಬೆಂಗಳೂರು ಇವುಗಳ ನಿರ್ದೇಶಕರುಗಳನ್ನಾಗಿ 
ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ . 

ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್ 31 ಎಸ್.ಎಫ್. ಪಿ . 2013 ದಿನಾಂಕ: 06 - 01- 2014ರಲ್ಲಿ ಶ್ರೀ ಚೆಲ್ಲಂ ಸ್ವಾಮಿ ರಾಜು., ಭಾ . ಅ. ಸೇ ., 
ಹೆಚ್ಚುವರಿ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ಕೇಂದ್ರ ಸ್ಥಾನ ಮತ್ತು ಸಮನ್ವಯ ) ಬೆಂಗಳೂರು ಇವರಿಗೆ ಪದೋನ್ನತಿ ನೀಡಿ ಪ್ರಧಾನ ಮುಖ್ಯ 
ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ನಿಯಮಿತ ಇಲ್ಲಿನ ಖಾಲಿ ಹುದ್ದೆಗೆ ನೇಮಿಸಲಾಗಿದೆ. 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೨, ೨೦೧೪ 


೧೨೭ 


ಈ ಹಿನ್ನೆಲೆಯಲ್ಲಿ ಶ್ರೀ ಚೆಲ್ಲಂ ಸ್ವಾಮಿ ರಾಜು., ಭಾ . ಅ. ಸೇ ., ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ವ್ಯವಸ್ಥಾಪಕ ನಿರ್ದೇಶಕರು , 
ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ನಿಯಮಿತ ಇವರನ್ನು ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ನಿಯಮಿತ ಹಾಗೂ ಕರ್ನಾಟಕ ರಾಜ್ಯ ಅರಣ್ಯ 
ಕೈಗಾರಿಕಾ ನಿಗಮ ನಿಯಮಿತ ಆರ್ಟಿಕಲ್ ಆಫ್ ಅಸೋಸಿಯೇಷನ್‌ನ ಆರ್ಟಿಕಲ್ 23 (1) ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ (1) ಕರ್ನಾಟಕ ಅರಣ್ಯ 
ಅಭಿವೃದ್ಧಿ ನಿಗಮ ನಿಯಮಿತ., ಬೆಂಗಳೂರು ಹಾಗೂ ( 2) ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತ ಬೆಂಗಳೂರು ಇವುಗಳ 
ನಿರ್ದೇಶಕರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಎಸ್ . ಪಿ. ಪಾಟೀಲ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
P. R . 187 

ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 261 ಐಎಂಎಂ 2013, ಬೆಂಗಳೂರು, ದಿನಾಂಕ : 25ನೇ ಏಪ್ರಿಲ್ , 2014. 
ಶ್ರೀ ಅಬ್ದುಲ್ ಮೊಕ್ವಿನ್, ಉಪ ಔಷಧ ನಿಯಂತ್ರಕರು, ಔಷಧ ನಿಯಂತ್ರಣ ಇಲಾಖೆ ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ರೂ .40,050 - 1050 - 45300 -1200 - 52 ,500- 1350 - 56 ,550ರ ವೇತನ ಶ್ರೇಣಿಯ ಅಪರ ಔಷಧ ನಿಯಂತ್ರಕರ ಹುದ್ದೆಗೆ 
ಸ್ಥಾನಪನ್ನ ಬಡ್ತಿ ನೀಡಿ, ಔಷಧ ನಿಯಂತ್ರಣ ಇಲಾಖೆಯಲ್ಲಿ ಖಾಲಿ ಇರುವ ಅಪರ ಔಷಧ ನಿಯಂತ್ರಕರ ಹುದ್ದೆಗೆ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ.ಎನ್. ನರಸಿಂಹರಾಜು, 
P. R. 188 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ ), 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ಭಾ .ವೈ .ಪ ಮತ್ತು ಸಮನ್ವಯ ). 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 234 ಪಿಪಿಇ 2010, ಬೆಂಗಳೂರು, ದಿನಾಂಕ : 05ನೇ ಮೇ , 2014 . 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಒಣ 234 ಪಿಪಿಇ 2010 , ದಿನಾಂಕ: 26 - 04 
( ಆಡಳಿತ), ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ, ಬೆಂಗಳೂರು ಇವರನ್ನು ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ, 
ಬೆಂಗಳೂರು ಹುದ್ದೆಯಲ್ಲಿ ಅಧಿಕ ಪ್ರಭಾರದಲ್ಲಿರಿಸಿ ನೇಮಿಸಲಾಗಿದ್ದನ್ನು ಹಿಂಪಡೆದು ಶ್ರೀ ಚಂದ್ರಶೇಖರ ಬಿ.ಹಿರೇಮರ್, ಅಭಿಯೋಗ ಉಪ ನಿರ್ದೇಶಕರು, 
ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರ ಕಛೇರಿ, ಬೆಂಗಳೂರು ಇವರನ್ನು ನಿರ್ದೇಶಕರು , ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ, 
ಬೆಂಗಳೂರು ಹುದ್ದೆಯಲ್ಲಿ ದಿನಾಂಕ: 30 - 06 - 2014 ರವರೆಗೆ ಅಧಿಕ ಪ್ರಭಾರದಲ್ಲಿರಿಸಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

* ಗೋವಿಂದಸ್ವಾಮಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R. 190 

ಒಳಾಡಳಿತ ಇಲಾಖೆ (ಕಾನೂನು ಮತ್ತು ಸುವ್ಯವಸ್ಥೆ) . 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 305 ಪಿಪಿಇ 2012 , ಬೆಂಗಳೂರು, ದಿನಾಂಕ : 21ನೇ ಏಪ್ರಿಲ್ , 2014, 
ಶ್ರೀ ಜೆ.ಎನ್.ದೇಸಾಯಿ , ಕಾನೂನು ಅಧಿಕಾರಿ( ಹಿರಿಯ), ಬೆಂಗಳೂರು ವಲಯ ಬೆಂಗಳೂರು ಇವರಿಗೆ ಜೈಷ್ಣತೆಯಲ್ಲಿ ಅವರಿಗಿಂತ 
ಕಿರಿಯ ಅಧಿಕಾರಿಯಾದ ಶ್ರೀ ಎಸ್.ಆರ್.ದೇಸಾಯಿ , ಸರ್ಕಾರಿ ಅಭಿಯೋಜಕರು, ಇವರಿಗೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಒಣ 502 ಪಿಪಿಇ 2007 , 
ದಿನಾಂಕ: 24 - 07 - 2008ರಲ್ಲಿ ಕರ್ನಾಟಕ ಸರ್ಕಾರಿ ಸೇವಾ ನಿಯಮಾವಳಿಗಳ ನಿಯಮ 32ರ ಅನುಸಾರ ಬಡ್ತಿ ಹೊಂದಿ ಅವರು ವರದಿ ಮಾಡಿಕೊಂಡ 
ದಿನಾಂಕ: 08 - 08 - 2008ರಿಂದ ಕರ್ನಾಟಕ ನಾಗರೀಕ ಸೇವಾ ( ಪಿಪಿಪಿ) 1978ರ ನಿಯಮ 4ರನ್ವಯ ಭವಿಷ್ಯವರ್ತಿಯಾಗಿ ಸರ್ಕಾರಿ ಅಭಿಯೋಜಕರ ಹುದ್ದೆಗೆ 
ಬಡ್ತಿಗೆ ಹಾಗೂ ದಿನಾಂಕ: 08 - 08 - 2008ಕ್ಕೆ ಅರ್ಹತಾ ದಿನಾಂಕವನ್ನಾಗಿ (Deemed date of eligibility) ಪರಿಗಣಿಸಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ದೇವೇಂದ್ರಪ್ಪ ಕಟ್ಟಿಮನಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P. R . 191 

ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು – ಬಿ). 


ಒಳಾಡಳಿತ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ : ಒಣ 92 ಪಿಪಿಇ 2014, ಬೆಂಗಳೂರು, ದಿನಾಂಕ : 07ನೇ ಏಪ್ರಿಲ್, 2014, 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಒಣ 132 ಪಿಪಿಇ 2011, ದಿನಾಂಕ: 04 - 11 - 2011 ಮತ್ತು ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಒಣ 30 ಪಿಪಿಇ 
2012, ದಿನಾಂಕ: 09 - 04 - 2012ರಲ್ಲಿ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಸಹಾಯಕ ಸರ್ಕಾರಿ ಅಭಿಯೋಜಕರು - ವ -ಸಹಾಯಕ 


೧೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೧೨ , ೨೦೧೪ 


ಭಾಗ ೨ 


ಸರ್ಕಾರಿ ವಕೀಲರ ಹುದ್ದೆಯಿಂದ ರೂ .14050 - 350 -14400 - 400 - 16800 - 450 -19500 -525 - 22650 - 600 - 25050ರ ವೇತನ ಶ್ರೇಣಿಯ ಹಿರಿಯ 
ಸಹಾಯಕ ಸರ್ಕಾರಿ ಅಭಿಯೋಜಕರು/ಸಹಾಯಕ ಅಭಿಯೋಗ ನಿರ್ದೇಶಕರು ಅಥವಾ ಕಾನೂನು ಅಧಿಕಾರಿ ( ಕಿರಿಯ ) ಹುದ್ದೆಗೆ ಮುಂಬಡ್ತಿ ಹೊಂದಿದ ಈ 
ಕೆಳಕಂಡ ಅಂಕಣ ( 2 )ರಲ್ಲಿನ ಅಧಿಕಾರಿಗಳು , ಅವರ ಹೆಸರಿನ ಮುಂದಿನ ಅಂಕಣ ( 4) ರಲ್ಲಿ ತಿಳಿಸಿರುವ ದಿನಾಂಕದಂದು ಹಿರಿಯ ಸಹಾಯಕ ಸರ್ಕಾರಿ 
ಅಭಿಯೋಜಕರು / ಕಾನೂನು ಅಧಿಕಾರಿ(ಕಿರಿಯ ) ಹುದ್ದೆಯಲ್ಲಿ ಒಂದು ವರ್ಷದ ಸ್ಥಾನಪನ್ನಾ ಅವಧಿಯನ್ನು ತೃಪ್ತಿಕರವಾಗಿ ಪೂರೈಸಿರುತ್ತಾರೆಂದು 
ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಗಳು, 1977ರ ನಿಯಮ 19 (3 ) ( ಸಿ) ರನ್ವಯ ಘೋಷಿಸಲಾಗಿದೆ. 
ಕ್ರ. ಸ . ಅಧಿಕಾರಿಯ ಹೆಸರು / ಪದನಾಮ ಕಾರ್ಯನಿರ್ವಹಿಸುತ್ತಿರುವ 

ಹುದ್ದೆಗೆ ವರದಿ ಸ್ಥಾನಪನ್ನಾವಧಿಯನ್ನು 
ನ್ಯಾಯಾಲಯ / ಕಛೇರಿ 

ಮಾಡಿಕೊಂಡ ದಿನಾಂಕ: ತೃಪ್ತಿಕರವಾಗಿ ಪೂರೈಸಿದ 
ಶ್ರೀ /ಶ್ರೀಮತಿ 

ದಿನಾಂಕ 


- 


2 


18 - 11 - 2012 


28 - 11 - 2012 


28 - 11 - 2012 


18 - 11 - 2011ರ 
ಪೂರ್ವಾಹ್ನ 
28 -11 - 2011ರ 
ಪೂರ್ವಾಹ್ನ 
28 -11 - 2011ರ 
ಪೂರ್ವಾಹ್ನ 
05 - 12 - 2011ರ 
ಪೂರ್ವಾಹ್ನ 
23 - 11 - 2011ರ 
ಪೂರ್ವಾಹ್ನ 
07 - 12 - 2011ರ 
ಪೂರ್ವಾಹ್ನ 


05 - 12 - 2012 


S 


ಮಂಜುನಾಥ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಿ. ಜೆ. ಎಂ .ನ್ಯಾಯಾಲಯ , ಹಾಸನ 
| ಎ . ಐ . ಖಾಜಿ , ಕಾನೂನು ಅಧಿಕಾರಿ (ಕಿರಿಯ), 
| ಎಸ್. ಪಿ. ರವರ ಕಛೇರಿ, ರಾಮನಗರ 
ಎಸ್. ಬಿ. ಹಾವೇರಿ, ಕಾನೂನು ಅಧಿಕಾರಿ ( ಕಿರಿಯ), 
ಕಾನೂನು ಅಧಿಕಾರಿ (ಹಿರಿಯ ) ರವರ ಕಛೇರಿ, ಬೆಳಗಾವಿ. 
ಬಿ .ವೀರಣ್ಣ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಿ. ಜೆ . ಎಂ .ನ್ಯಾಯಾಲಯ , ಮಂಡ್ಯ 
ಕೆ.ಎಸ್.ರೇವಣಸಿದ್ದಪ್ಪ , ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
| 1ನೇ ಎ. ಸಿ . ಎಂ . ಎಂ .ನ್ಯಾಯಾಲಯ , ಬೆಂಗಳೂರು 
ಬಿ.ದೊಡ್ಡಯ್ಯ , 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಿ. ಎಂ . ಎಂ .ನ್ಯಾಯಾಲಯ , ಬೆಂಗಳೂರು ನಗರ 
| ಎಲ್. ನಾಗರಾಜ್, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
6ನೇ ಎ . ಸಿ. ಎಂ . ಎಂ .ನ್ಯಾಯಾಲಯ , ಬೆಂಗಳೂರು ನಗರ 
ಎಂ .ಉದಯಕುಮಾರ್, ಕಾನೂನು ಅಧಿಕಾರಿ ( ಕಿರಿಯ) 
ಕಾನೂನು ಅಧಿಕಾರಿ( ಹಿರಿಯ ) ರವರ ಕಛೇರಿ, ಮಂಗಳೂರು. 
| ಬಿ . ಎ . ಗಣಿ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು , 
ಸಿ. ಜೆ. ಎಂ . 3ನೇ ನ್ಯಾಯಾಲಯ, ಬಿಜಾಪುರ 


23 - 11 - 2012 


07 - 12 - 2012 


21 - 11 - 2012 


01 - 12 - 2012 


22 - 11 - 2012 


01 - 12 - 2012 


02 -12 - 2012 


21- 11 - 2012 


21 - 11 - 2011ರ 
ಪೂರ್ವಾಹ್ನ 
01 - 12 -2011ರ 

ಪೂರ್ವಾಹ್ನ 
21 - 11 - 2011ರ 

ಅಪರಾಹ್ನ 
01- 12 - 2011ರ 
ಪೂರ್ವಾಹ್ನ 
02 - 12 - 2011ರ 
ಪೂರ್ವಾಹ್ನ 
21 - 11 - 2011ರ 
ಪೂರ್ವಾಹ್ನ 
28 -11 - 2011ರ 
ಪೂರ್ವಾಹ್ನ 
17 - 11 - 2011ರ 
ಪೂರ್ವಾಹ್ನ 
28 -11 - 2011ರ 
ಪೂರ್ವಾಹ್ನ 
17 - 11 - 2011ರ 

ಪೂರ್ವಾಹ್ನ 
17 - 11 - 2011ರ 
ಪೂರ್ವಾಹ್ನ 
28 - 11 - 2011ರ 
ಪೂರ್ವಾಹ್ನ 


28 - 11 - 2012 


ಎಸ್. ಎಸ್ .ಕುದರಿ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಿ. ಜೆ. ಎಂ . ನ್ಯಾಯಾಲಯ , ಹಾವೇರಿ 
ಪಿ . ಇಕ್ವಾಲ್ ಅಹಮದ್, ಕಾನೂನು ಅಧಿಕಾರಿ ( ಕಿರಿಯ ) 
ಎಸ್ . ಪಿ . ರವರ ಕಛೇರಿ, ಯಾದಗಿರಿ 
ಎ . ಜಿ . ಪಠಾಣ್ , ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು , 
7ನೇ ಎ . ಸಿ. ಎಂ . ಎಂ . ನ್ಯಾಯಾಲಯ, ಬೆಂಗಳೂರು 
ಬಿ . ವಿ. ಹುಚ್ಚರೆಡ್ಡಿ, ಕಾನೂನು ಅಧಿಕಾರಿ(ಕಿರಿಯ) 
ಎಸ್. ಪಿ .ರವರ ಕಛೇರಿ, ಧಾರವಾಡ 
ಕೆ .ಕೆಂಚಪ್ಪ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 

ಸಿ. ಜೆ. ಎಂ . ನ್ಯಾಯಾಲಯ , ಚಿತ್ರದುರ್ಗ 
15 | ಎಂ . ಹೆಚ್. ಛಬ್ಬಿ , ಕಾನೂನು ಅಧಿಕಾರಿ ( ಕಿರಿಯ) 

ಎಸ್ . ಪಿ . ರವರ ಕಛೇರಿ, ಹಾವೇರಿ 
16 | ಟಿ. ಎಂ . ನರೇಂದ್ರ , ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 

5ನೇ ಎ . ಸಿ. ಎಂ . ಎಂ . ನ್ಯಾಯಾಲಯ , ಬೆಂಗಳೂರು 
ಎಸ್ . ಜಿ.ಪೀರಜಾದೆ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
3ನೇ ಎ . ಸಿ. ಎಂ . ಎಂ . ನ್ಯಾಯಾಲಯ , ಬೆಂಗಳೂರು 
ರಾಜು ಪೂಜಾರಿ , ಕಾನೂನು ಅಧಿಕಾರಿ ( ಕಿರಿಯ) 
| ಎಸ್ . ಪಿ . ರವರ ಕಛೇರಿ, ಉಡುಪಿ, 


17 - 11 - 2012 


28 - 11 - 2012 


17 - 11 - 2012 


17 - 11 -2012 


28 -11 - 2012 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೨, ೨೦೧೪ 


೧೨೯ 


ಕ್ರಸ. 


ಅಧಿಕಾರಿಯ ಹೆಸರು / ಪದನಾಮ ಕಾರ್ಯನಿರ್ವಹಿಸುತ್ತಿರುವ 

ನ್ಯಾಯಾಲಯ / ಕಛೇರಿ 

ಶ್ರೀ /ಶ್ರೀಮತಿ 


ಹುದ್ದೆಗೆ ವರದಿ 
ಮಾಡಿಕೊಂಡ ದಿನಾಂಕ: 


ಸ್ಥಾನಪನ್ನಾವಧಿಯನ್ನು 
ತೃಪ್ತಿಕರವಾಗಿ ಪೂರೈಸಿದ 

ದಿನಾಂಕ 


28 -11 - 2012 


ಕೆ.ನಾಗರಾಜ ಆಚಾರ್, 
ಕಾನೂನು ಅಧಿಕಾರಿ (ಕಿರಿಯ) 
ಎಸ್ . ಪಿ .ರವರ ಕಛೇರಿ, ಮಡಿಕೇರಿ 


28 - 11 - 2011ರ 
ಪೂರ್ವಾಹ್ನ 


08 - 12 - 2012 


ಜಿ . ವೆಂಕಟೇಶ್, 
ಮಂಡನಾಧಿಕಾರಿಗಳು , 
ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು. 


08 - 12 - 2012ರ 
ಪೂರ್ವಾಹ್ನ 


22 - 11 - 2012 


21 - 11 - 2011ರ 

ಅಪರಾಹ್ನ 


23 - 11 - 2012 


23 - 11 - 2011ರ 
ಪೂರ್ವಾಹ್ನ 


01 - 12 - 2012 


01 - 12 - 2011ರ 
ಪೂರ್ವಾಹ್ನ 


24 


02 - 12 - 2012 


02 - 12 - 2011ರ 
ಪೂರ್ವಾಹ್ನ 


25 


24 - 11 - 2012 


24 - 11 - 2011ರ 
ಪೂರ್ವಾಹ್ನ 


ಬಿ.ಶೇಖರಶೆಟ್ಟಿ, 
ಕಾನೂನು ಅಧಿಕಾರಿ ( ಕಿರಿಯ ) 
ಎಸ್. ಪಿ .ರವರ ಕಛೇರಿ, ಮಂಗಳೂರು 
( ಎಸ್.ಪಿ. ಹುಬ್ಬಳ್ಳಿ, 
ಮಂಡನಾಧಿಕಾರಿಗಳು, 
ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು 
ಹೆಚ್. ಡಿ.ಆನಂದಕುಮಾರ್, 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಿ. ಜೆ. ಎಂ . ನ್ಯಾಯಾಲಯ , ಶಿವಮೊಗ್ಗ 
ಜ್ಯುಡಿತ್ ಓಲ್ಲ ಮಾರ್ಗರೇಟ್ ಕ್ರಾಸ್ಪ, 
ಕಾನೂನು ಅಧಿಕಾರಿ ( ಕಿರಿಯ ) 
ಕಾನೂನು ಅಧಿಕಾರಿ ( ಹಿರಿಯ ) ರವರ ಕಛೇರಿ, 
ಮಂಗಳೂರು 
ಟಿ. ಹೆಚ್.ಲೋಲಾಕ್ಷಿ, 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಿ. ಜೆ. ಎಂ . ನ್ಯಾಯಾಲಯ , ಚಾಮರಾಜನಗರ . 
ಗಿರಿಜಾ ಎಸ್. ತಮ್ಮಿನಾಳ್ , 
ಕಾನೂನು ಅಧಿಕಾರಿ ( ಕಿರಿಯ ) ಆರಕ್ಷಕ ಆಯುಕ್ತರ ಕಛೇರಿ, 
ಹುಬ್ಬಳ್ಳಿ - ಧಾರವಾಡ 
ಆರ್. ವಿ . ಭಟ್ , 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
9ನೇ ಎ . ಸಿ. ಎಂ . ಎಂ . ನ್ಯಾಯಾಲಯ , ಬೆಂಗಳೂರು 
ಬಿ .ರಮೇಶ್, 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
10ನೇ ಎ . ಸಿ. ಎಂ . ಎಂ . ನ್ಯಾಯಾಲಯ (ಮೇಯೋಹಾಲ್), 
ಬೆಂಗಳೂರು ನಗರ 
ದಳವಾಯಿ ಚಕ್ರಪಾಣಿ, 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಿ. ಜೆ. ಎಂ . ನ್ಯಾಯಾಲಯ , ಬಳ್ಳಾರಿ. 
ವಿ . ಡಿ . ದರಬಾರೆ, 
ಕಾನೂನು ಅಧಿಕಾರಿ ( ಕಿರಿಯ) 
ಎಸ್. ಪಿ . ರವರ ಕಛೇರಿ, ಬಾಗಲಕೋಟೆ 


02 - 12 - 2012 


02 -12 - 2011ರ 
ಪೂರ್ವಾಹ್ನ 


ರ 


26 - 11 - 2012 


25 - 11 - 2011ರ 

ಅಪರಾಹ್ನ 


28 . 


22 - 11 - 2012 


21 -11 - 2011ರ 
ಅಪರಾಹ್ನ 


23 - 11 - 2012 


23 - 11 - 2011ರ 
ಪೂರ್ವಾಹ್ನ 


30 


18 - 11 - 2012 


18 - 11 - 2011ರ 
ಪೂರ್ವಾಹ್ನ 


31 


21 - 11 - 2012 


ಎಸ್. ಆರ್. ನರಸಿಂಹಲು, 
ಕಾನೂನು ಅಧಿಕಾರಿ (ಕಿರಿಯ ) 
ಎಸ್. ಪಿ .ರವರ ಕಛೇರಿ, ಗುಲ್ಬರ್ಗ 


21 - 11 - 2011ರ 
ಪೂರ್ವಾಹ್ನ 


ರಿಯಿರಿ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೨, ೨೦೧೪ 


ಭಾಗ ೨ 


ಕ್ರಸ. 


ಅಧಿಕಾರಿಯ ಹೆಸರು / ಪದನಾಮ ಕಾರ್ಯನಿರ್ವಹಿಸುತ್ತಿರುವ 

ನ್ಯಾಯಾಲಯ / ಕಛೇರಿ 

ಶ್ರೀ /ಶ್ರೀಮತಿ 


ಹುದ್ದೆಗೆ ವರದಿ 
ಮಾಡಿಕೊಂಡ ದಿನಾಂಕ: 


ಸ್ಥಾನಪನ್ನಾವಧಿಯನ್ನು 
ತೃಪ್ತಿಕರವಾಗಿ ಪೂರೈಸಿದ 

ದಿನಾಂಕ 


29 - 11 - 2012 


28 - 11 - 2011ರ 

ಅಪರಾಹ್ನ 


33 


17 - 11 - 2012 


17 -11 - 2011ರ 
ಪೂರ್ವಾಹ್ನ 


34 


21 - 11 - 2012 


21 - 11 - 2011ರ 
ಪೂರ್ವಾಹ್ನ 


02 - 12 - 2012 


02 - 12 - 2011ರ 
ಪೂರ್ವಾಹ್ನ 


01 - 12 - 2012 


01 - 12 - 2012 


ನಾಗಪ್ಪ ಸಿ. ನಾಕ್‌ಮನ್, 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಿ. ಜೆ. ಎಂ . ನ್ಯಾಯಾಲಯ , 
ರಾಯಚೂರು 
ಅಂಬಣ್ಣ ತಿಪ್ಪಣ್ಣ , ಹಿರಿಯ 
ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಿ . ಜೆ. ಎಂ . ನ್ಯಾಯಾಲಯ , ಯಾದಗಿರಿ 
ಎಸ್. ಕೆ. ನಾರಾಯಣಸ್ವಾಮಿ , 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಿ. ಜೆ. ಎಂ . ನ್ಯಾಯಾಲಯ , ತುಮಕೂರು 
ಬಿ .ಗಣೇಶ್ ನಾಯಕ್ , 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಿ. ಜೆ. ಎಂ . ನ್ಯಾಯಾಲಯ , ದಾವಣಗೆರೆ 
ಎಂ . ಬಿ. ಸುಂಕಣ್ಣ, ಕಾನೂನು ಅಧಿಕಾರಿ (ಕಿರಿಯ ) 
ಎಸ್. ಪಿ .ರವರ ಕಛೇರಿ, ಬಳ್ಳಾರಿ 
ಬಿ. ಅರುಣಾಕ್ಷಿ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಿ. ಜೆ. ಎಂ . ನ್ಯಾಯಾಲಯ, ಕೊಪ್ಪಳ 
ಪ್ರಾಣೇಶ ಭರತನೂರ, ಕಾನೂನು ಅಧಿಕಾರಿ (ಕಿರಿಯ ) 
ಎಸ್. ಪಿ.ರವರ ಕಛೇರಿ, ಶಿವಮೊಗ್ಗ 
| ಶೈಲಾ ಯು , ಅಂಗಡಿ, 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಿ. ಜೆ . ಎಂ . ನ್ಯಾಯಾಲಯ , ಧಾರವಾಡ 
ಬಿ.ಎಸ್‌.ಕೂಗುನವರ್‌, 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
3ನೇ ಅಧಿಕ ಸಿ . ಜೆ. ಎಂ . ನ್ಯಾಯಾಲಯ , ಧಾರವಾಡ 

ಯು . ಶ್ರೀನಿವಾಸ ಹೆಗಡೆ , 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಿ . ಜೆ. ಎಂ . ನ್ಯಾಯಾಲಯ, ಮಂಗಳೂರು 
ಮುರಳೀಧರ ಕುಲಕರ್ಣಿ, 
ಕಾನೂನು ಅಧಿಕಾರಿ (ಕಿರಿಯ ) 
ಎಸ್. ಪಿ.ರವರ ಕಛೇರಿ, ಬೆಳಗಾವಿ 
ಸಫೀರ್ ಅಹ್ಮದ್, 
ಕಾನೂನು ಅಧಿಕಾರಿ ( ಕಿರಿಯ ) 
ಕಾನೂನು ಅಧಿಕಾರಿ ( ಹಿರಿಯ) ರವರ ಕಛೇರಿ, ಗುಲ್ಬರ್ಗ 
ಎ. ಎಂ . ಸುರೇಶ್ ಕುಮಾರ್, 
ಕಾನೂನು ಅಧಿಕಾರಿ (ಕಿರಿಯ) 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರ ಕಛೇರಿ, 
ಬೆಂಗಳೂರು 


01 - 12 - 2011ರ 

ಪೂರ್ವಾಹ್ನ 
01 - 12 - 2011ರ 
ಪೂರ್ವಾಹ್ನ 
21 - 11 -2011ರ 

ಅಪರಾಹ್ನ 
30 - 04 - 2012ರ 

ಅಪರಾಹ್ನ 


22 - 11 - 2012 


01 - 05 - 2013 


02 - 05 - 2013 


02 - 05 - 2012ರ 
ಪೂರ್ವಾಹ್ನ 


14 - 05 - 2013 


14 - 05 - 2012ರ 
ಪೂರ್ವಾಹ್ನ 


03 - 05 - 2013 


03 - 05 - 2012ರ 
ಪೂರ್ವಾಹ್ನ 


03 - 05 - 2013 


03 - 05 - 2012ರ 
ಪೂರ್ವಾಹ್ನ 


44 


01 - 05 - 2013 


30 - 04 - 2012ರ 

ಅಪರಾಹ್ನ 


09 - 05 - 2013 


ಎನ್. ಆರ್ . ಗಣೇಶ್‌ಬಾಬು , 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
8ನೇ ಎ . ಸಿ. ಎಂ . ಎಂ . ನ್ಯಾಯಾಲಯ , ಬೆಂಗಳೂರು 


09 - 05 - 2012ರ 
ಪೂರ್ವಾಹ್ನ 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೨, ೨೦೧೪ 


೧೩೧ 


ಕ್ರಸ. 


ಅಧಿಕಾರಿಯ ಹೆಸರು / ಪದನಾಮ ಕಾರ್ಯನಿರ್ವಹಿಸುತ್ತಿರುವ 

ನ್ಯಾಯಾಲಯ / ಕಛೇರಿ 

ಶ್ರೀ /ಶ್ರೀಮತಿ 


ಹುದ್ದೆಗೆ ವರದಿ 
ಮಾಡಿಕೊಂಡ ದಿನಾಂಕ: 


ಸ್ಥಾನಪನ್ನಾವಧಿಯನ್ನು 
ತೃಪ್ತಿಕರವಾಗಿ ಪೂರೈಸಿದ 

ದಿನಾಂಕ 


14 - 05 - 2013 


14 - 05 - 2012ರ 
ಪೂರ್ವಾಹ್ನ 


25 - 04 - 2013 


25 - 04 - 2012ರ | 
ಪೂರ್ವಾಹ್ನ 


48 


23 - 04 - 2013 


23 - 04 - 2012ರ 
ಪೂರ್ವಾಹ್ನ 


49 


07 - 05 - 2013 


07 - 05 - 2012ರ 
ಪೂರ್ವಾಹ್ನ 


25 - 04 - 2013 


25 - 04 - 2012ರ 
ಪೂರ್ವಾಹ್ನ 


51 


07 - 05 - 2013 


07 - 05 -2012ರ 
ಪೂರ್ವಾಹ್ನ 


14 - 05 - 2013 


14 - 05 - 2012ರ 
ಪೂರ್ವಾಹ್ನ 


ಹರಿಶ್ಚಂದ್ರ ಉದಿಯಾವರ್, 
ಕಾನೂನು ಅಧಿಕಾರಿ ( ಕಿರಿಯ) 
ಆರಕ್ಷಕ ಆಯುಕ್ತರ ಕಛೇರಿ, ಮಂಗಳೂರು 
ಎಂ .ಎಲ್.ಶೈಲಜ, 
ಕಾನೂನು ಅಧಿಕಾರಿ ( ಕಿರಿಯ) 
ಆರಕ್ಷಕ ಆಯುಕ್ತರ ಕಛೇರಿ, ಬೆಂಗಳೂರು 
ಎಸ್. ಎ .ಶಿರೂರ್, 
ಕಾನೂನು ಅಧಿಕಾರಿ (ಕಿರಿಯ ) 
ಕಾನೂನು ಅಧಿಕಾರಿ ( ಹಿರಿಯ) ರವರ ಕಛೇರಿ, ದಾವಣಗೆರೆ 
ರಾಜಮಹೇಂದ್ರ ಜಿ . ಕಿರಣಗಿ, 
ಕಾನೂನು ಅಧಿಕಾರಿ ( ಕಿರಿಯ) 
ಕಾನೂನು ಅಧಿಕಾರಿ ( ಹಿರಿಯ) ರವರ ಕಛೇರಿ, ಬೆಳಗಾವಿ 
ಜಯರಾಮಶೆಟ್ಟಿ , 
ಕಾನೂನು ಅಧಿಕಾರಿ ( ಕಿರಿಯ) 
ಎಸ್ . ಪಿ . ಕಛೇರಿ, ಹಾಸನ 
ವೀರೇಶ್ ಜಿ .ಮಾಮನಿ, 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಿ. ಜೆ. ಎಂ . ನ್ಯಾಯಾಲಯ , ಬಾಗಲಕೋಟೆ 
ಜಿ. ಟಿ. ರಂಗಪ್ಪ , 
ಕಾನೂನು ಅಧಿಕಾರಿ (ಕಿರಿಯ ) 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರ ಕಛೇರಿ, 
ಬೆಂಗಳೂರು. 
ಎಂ .ಎಸ್. ಟಂಕಸಾಲಿ, 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಿ. ಜೆ. ಎಂ . ನ್ಯಾಯಾಲಯ , ಬೆಂಗಳೂರು ಗ್ರಾಮಾಂತರ 
ಆರ್. ಟಿ. ಆಶಾ, 
ಕಾನೂನು ಅಧಿಕಾರಿ ( ಕಿರಿಯ) 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರ ಕಛೇರಿ, 
ಬೆಂಗಳೂರು 
ವಾರದ ಮಲಕಪ್ಪ , 
ಕಾನೂನು ಅಧಿಕಾರಿ (ಕಿರಿಯ ) 
ಆರಕ್ಷಕ ಆಯುಕ್ತರ ಕಛೇರಿ, ಬೆಂಗಳೂರು 
ಡಿ. ಎಂ .ಶೋಭಾ, 
ಕಾನೂನು ಅಧಿಕಾರಿ (ಕಿರಿಯ ) 
ಕಾನೂನು ಅಧಿಕಾರಿ ( ಹಿರಿಯ )ರವರ ಕಛೇರಿ, ಬೆಂಗಳೂರು ವಿಭಾಗ, 
ಬೆಂಗಳೂರು 
ಎಸ್.ರಾಜಣ್ಣ, 
ಕಾನೂನು ಅಧಿಕಾರಿ ( ಕಿರಿಯ) 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರ ಕಛೇರಿ, 
ಬೆಂಗಳೂರು 


03 - 05 - 2013 


03 - 05 - 2012ರ 
ಪೂರ್ವಾಹ್ನ 


25 - 04 - 2013 


25 - 04 - 2012ರ 
ಪೂರ್ವಾಹ್ನ 


55 


20 - 04 - 2013 


20 - 04 - 2012ರ 
ಪೂರ್ವಾಹ್ನ 


56 


11 - 05 - 2013 


10 - 05 - 2012ರ 

ಅಪರಾಹ್ನ 


S ) 


03 - 05 - 2013 | 


03 - 05 - 2012ರ 
ಪೂರ್ವಾಹ್ನ 


೧೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೨, ೨೦೧೪ 


ಭಾಗ ೨ 


ಕ್ರ . ಸ . 


ಹುದ್ದೆಗೆ ವರದಿ 
ಮಾಡಿಕೊಂಡ ದಿನಾಂಕ: 


ಅಧಿಕಾರಿಯ ಹೆಸರು / ಪದನಾಮ ಕಾರ್ಯನಿರ್ವಹಿಸುತ್ತಿರುವ 

ನ್ಯಾಯಾಲಯ / ಕಛೇರಿ 
ಶ್ರೀ /ಶ್ರೀಮತಿ 

2 


ಸ್ಥಾನಪನ್ನಾವಧಿಯನ್ನು 
ತೃಪ್ತಿಕರವಾಗಿ ಪೂರೈಸಿದ 

ದಿನಾಂಕ 


04 - 05 - 2013 


ಹೆಚ್ . ಆರ್ . ಸತ್ಯವತಿ, 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
2ನೇ ಎ . ಸಿ. ಎಂ . ಎಂ . ನ್ಯಾಯಾಲಯ, ಬೆಂಗಳೂರು 


04 - 05 - 2012ರ 
ಪೂರ್ವಾಹ್ನ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ದೇವೆಂದ್ರಪ್ಪ ಕಟ್ಟಿಮನಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು - ಬಿ). 


P. R, 192 


SC -100 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 283 ಪೊಸಿಪ 2013 , ಬೆಂಗಳೂರು, ದಿನಾಂಕ : 07ನೇ ಏಪ್ರಿಲ್ , 2014. 
ಶ್ರೀ ಜಿ.ಆರ್. ಪಾಟೀಲ್, ಇವರಿಗೆ ದಿನಾಂಕ: 01-10 - 2007ರಲ್ಲಿ ಡಿವೈಎಸ್ಪಿ ಹುದ್ದೆಯಲ್ಲಿ ಸ್ವತಂತ್ರ ಪ್ರಭಾರದಲ್ಲಿ ನೇಮಿಸಿದ್ದು ಇವರಿಗಿಂತ ಕಿರಿಯ 
ಅಧಿಕಾರಿಯಾದ ಶ್ರೀ ಎಂ .ಎಲ್.ನಾಯಕ್‌ರವರಿಗೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಒಣ 75 ಪೊಸಿಪ 2009, ದಿನಾಂಕ: 29 - 07 - 2010ರಲ್ಲಿ ಕ್ರಮಬದ್ದ 
ಮುಂಬಡ್ತಿ ನೀಡಿ ತದನಂತರ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಒಇ 66 ಪೊಸಿಪ 2010, ದಿನಾಂಕ: 12 - 05 -2011ರಲ್ಲಿ ದಿನಾಂಕ : 22 - 05 - 2008ರಿಂದ 
ಪೂರ್ವಾನ್ವಯವಾಗಿ ಮುಂಬಡ್ತಿ ನೀಡಿ ಆದೇಶಿಸಿದೆ. ಶ್ರೀ ಜಿ.ಆರ್. ಪಾಟೀಲ್, ಡಿವೈಎಸ್ಪಿ, ಕರ್ನಾಟಕ ಲೋಕಾಯುಕ್ತ, ಬೆಳಗಾವಿ ಇವರಿಗೆ ಇವರಿಗಿಂತ 
ಜೇಷ್ಠತೆಯಲ್ಲಿ ಕಿರಿಯರಾದ ಶ್ರೀ ಎಂ .ಎಲ್.ನಾಯಕ್ ಇವರಿಗೆ ಮುಂಬಡ್ತಿ ನೀಡಿದ ದಿನಾಂಕ: 22 - 05 - 2008ರಿಂದ ಜಾರಿಗೆ ಬರುವಂತೆ ಕೆ. ಸಿ.ಎಸ್ 
(ಆರ್. ಪಿ. ಪಿ) ನಿಯಮಗಳು 1978ರ ನಿಯಮ 2(1)( ಎ) ರನ್ವಯ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಡಿವೈಎಸ್ಪಿ( ಸಿವಿಲ್) ಹುದ್ದೆಯಲ್ಲಿ ಮುಂಬಡ್ತಿ 
ನೀಡಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ದೇವೆಂದ್ರಪ್ಪ ಕಟ್ಟಿಮನಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . B . 193 

ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು ) . 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 03 ಪೊಸಿಲಿ 2014 , ಬೆಂಗಳೂರು, ದಿನಾಂಕ : 23ನೇ ಏಪ್ರಿಲ್ , 2014, 
ನ್ಯಾಯ ವಿಜ್ಞಾನ ಪ್ರಯೋಗಾಲಯದ ಈ ಕೆಳಕಂಡ ಸಹಾಯಕ ನಿರ್ದೇಶಕರುಗಳಿಗೆ ರೂ .30,400 - 51,340 ವೇತನ ಶ್ರೇಣಿಯ ಉಪ 
ನಿರ್ದೇಶಕರು ಹುದ್ದೆಗೆ ಮುಂಬಡ್ತಿ ನೀಡಿ ಅವರುಗಳ ಹೆಸರಿನ ಮುಂದೆ ತೋರಿಸಿರುವ ಹುದ್ದೆಗಳಿಗೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಸ್ಥಳನಿಯುಕ್ತಿಗೊಳಿಸಿ ಆದೇಶಿಸಲಾಗಿದೆ. 
ಕ್ರಮ | ಅಧಿಕಾರಿ ಹೆಸರು ಮತ್ತು ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ 

ಮುಂಬಡ್ತಿ ಮೇಲೆನಿಯುಕ್ತಿಗೊಳಿಸಲಾದ ಸ್ಥಳ 
ಸಂಖ್ಯೆ 
ಶ್ರೀ ಎಸ್ .ಕೆ.ಕೃಷ್ಣರಾಜು, 

ಉಪ ನಿರ್ದೇಶಕರು, 
ಸಹಾಯಕ ನಿರ್ದೇಶಕರು, 

ಪ್ರಾದೇಶಿಕ ನ್ಯಾಯ ವಿಜ್ಞಾನ ಪ್ರಯೋಗಾಲಯ , 
ಪ್ರಾದೇಶಿಕ ನ್ಯಾಯ ವಿಜ್ಞಾನ ಪ್ರಯೋಗಾಲಯ , ಮೈಸೂರು | ಮೈಸೂರು- ಖಾಲಿ ಹುದ್ದೆಗೆ 
ಶ್ರೀ ವಿ . ಜಿ.ನಾಯಕ್, 

ಉಪ ನಿರ್ದೇಶಕರು, ಡಿ.ಎನ್. ಎ ಕೇಂದ್ರ , 
ಸಹಾಯಕ ನಿರ್ದೇಶಕರು, 

ಬೆಂಗಳೂರು- ಖಾಲಿ ಹುದ್ದೆಗೆ 
ನ್ಯಾಯ ವಿಜ್ಞಾನ ಪ್ರಯೋಗಾಲಯ , ಬೆಂಗಳೂರು. 
ಶ್ರೀ ಬಿ . ಎಸ್.ಕದರಮಂಡಲಗಿ, 

| ಉಪ ನಿರ್ದೇಶಕರು, 
ಸಹಾಯಕ ನಿರ್ದೇಶಕರು , 

ಪ್ರಾದೇಶಿಕ ನ್ಯಾಯ ವಿಜ್ಞಾನ ಪ್ರಯೋಗಾಲಯ , 
ಪ್ರಾದೇಶಿಕ ನ್ಯಾಯ ವಿಜ್ಞಾನ ಪ್ರಯೋಗಾಲಯ, ದಾವಣಗೆರೆ. | ದಾವಣಗೆರೆ - ಖಾಲಿ ಹುದ್ದೆಗೆ 


ಭಾಗ ೨ 


೧೩. ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೨, ೨೦೧೪ 
ಕ್ರಮ | ಅಧಿಕಾರಿ ಹೆಸರು ಮತ್ತು ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ 
ಸಂಖ್ಯೆ 

ಮುಂಬಡ್ತಿ ಮೇಲೆನಿಯುಕ್ತಿಗೊಳಿಸಲಾದ ಸ್ಥಳ 


ಶ್ರೀ ಎಸ್ .ಎನ್.ಗಾಂವಕರ್‌, 
ಸಹಾಯಕ ನಿರ್ದೇಶಕರು, 
ನ್ಯಾಯ ವಿಜ್ಞಾನ ಪ್ರಯೋಗಾಲಯ, ಬೆಂಗಳೂರು 
ಶ್ರೀ ಬಿ. ಪುಟ್ಟಬಸವಯ್ಯ , 
ಸಹಾಯಕ ನಿರ್ದೇಶಕರು, 
ಪ್ರಾದೇಶಿಕ ನ್ಯಾಯ ವಿಜ್ಞಾನ ಪ್ರಯೋಗಾಲಯ , ಬೆಳಗಾವಿ. 


ಉಪ ನಿರ್ದೇಶಕರು, 
ಪ್ರಾದೇಶಿಕ ನ್ಯಾಯ ವಿಜ್ಞಾನ ಪ್ರಯೋಗಾಲಯ , 
ಗುಲ್ಬರ್ಗಾ - ಖಾಲಿ ಹುದ್ದೆಗೆ 
ಉಪ ನಿರ್ದೇಶಕರು, 
ಪ್ರಾದೇಶಿಕ ನ್ಯಾಯ ವಿಜ್ಞಾನ ಪ್ರಯೋಗಾಲಯ , 
ಮಂಗಳೂರು- ಖಾಲಿ ಹುದ್ದೆಗೆ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ದೇವೇಂದ್ರಪ್ಪ ಕಟ್ಟಿಮನಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು - ಎ ). 


P . R . 194 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 234 ಪಿಪಿಇ 2010, ಬೆಂಗಳೂರು, ದಿನಾಂಕ : 26ನೇ ಏಪ್ರಿಲ್ , 2014 , 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಸರ್ಕಾರಿ ಅಭಿಯೋಜಕರು/ ಕಾನೂನು ಅಧಿಕಾರಿ( ಹಿರಿಯ) ಗಳಿಗೆ ಉಪ ನಿರ್ದೇಶಕರ 
ಹುದ್ದೆಗೆ ರೂ .40050 - 1050 - 45300 - 1200 - 52500 - 1350 - 56550ರ (ಗ್ರೂಪ್- ಎ ಶ್ರೇಣಿ) ವೇತನ ಶ್ರೇಣಿಯಲ್ಲಿ ಕೂಡಲೇ ಜಾರಿಗೆ ಬರುವಂತೆ ಮತ್ತು 
ಮುಂದಿನ ಆದೇಶದವರೆಗೆ ಸ್ಥಾನಪನ್ನ ಬಡ್ತಿ ನೀಡಿ, ಈ ಕೆಳಕಂಡ ತಃಖ್ಯ ಅಂಕಣ ( 3) ರಲ್ಲಿ ನಮೂದಿಸಿರುವ ಸ್ಥಳಕ್ಕೆ ಸ್ಥಳನಿಯುಕ್ತಿಗೊಳಿಸಿ ಆದೇಶಿಸಿದೆ. 


ಕ್ರಸ. 


ಸ್ಥಳ ನಿಯುಕ್ತಿಗೊಳಿಸಿರುವ ಹುದ್ದೆ ಮತ್ತು ಸ್ಥಳ 


ಅಧಿಕಾರಿಯ ಹೆಸರು, ಹುದ್ದೆ ಮತ್ತು ಹಾಲಿ ಕರ್ತವ್ಯ 

ನಿರ್ವಹಿಸುತ್ತಿರುವ ಸ್ಥಳ 

ಶ್ರೀ /ಶ್ರೀಮತಿ 
- 

2 


ಅಭಿಯೋಗಉಪ ನಿರ್ದೇಶಕರು , 
ಮಹಾ ನಿರ್ದೇಶಕರು, ಮತ್ತು 
ಆರಕ್ಷಕ ಮಹಾನಿರೀಕ್ಷಕರ ಕಛೇರಿ, ಬೆಂಗಳೂರು. 


ಅಭಿಯೋಗ ಉಪ ನಿರ್ದೇಶಕರು, ವ್ಯಾಜ್ಯ -1, 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ 
ನಿರ್ದೇಶಕರ ಕಛೇರಿ, ಬೆಂಗಳೂರು. 


ಚಂದ್ರಶೇಖರ್ ಜಿ . ಹಿರೇಮರ್, 
ಕಾನೂನು ಅಧಿಕಾರಿಗಳು( ಹಿರಿಯ), ಅಭಿಯೋಗ 
ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ, ಬೆಂಗಳೂರು. 
ಎಸ್ . ಸಿ. ಅಗಸಿಮನಿ, 
ಸರ್ಕಾರಿ ಅಭಿಯೋಜಕರು, ಪ್ರಧಾನ ಸಿಟಿ ಸಿವಿಲ್ 
ಮತ್ತು ಸತ್ರ ನ್ಯಾಯಾಲಯ, ಬೆಂಗಳೂರು ನಗರ. 
ಕೆ.ರಾಮಣ್ಣ, 
ಸರ್ಕಾರಿ ಅಭಿಯೋಜಕರು, 
ಎನ್. ಡಿ. ಪಿ.ಎಸ್.ನ್ಯಾಯಾಲಯ , ಬೆಂಗಳೂರು ನಗರ, 
ಸುದೀಪ್ ಬಂಗೇರಾ, 
ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯ , ಮೈಸೂರು. 


ಅಭಿಯೋಗ ಉಪ ನಿರ್ದೇಶಕರು , ( ಆಡಳಿತ), 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ 
ನಿರ್ದೇಶಕರ ಕಛೇರಿ, ಬೆಂಗಳೂರು. 
ಉಪ ಅಭಿಯೋಗನಿರ್ದೇಶಕರು, ವ್ಯಾಜ್ಯ - 2 , 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ 
ನಿರ್ದೇಶಕರ ಕಛೇರಿ, ಬೆಂಗಳೂರು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ದೇವೆಂದ್ರಪ್ಪ ಕಟ್ಟಿಮನಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ ( ಪೋಲೀಸ್ ಸೇವೆಗಳು - ಬಿ) . 


P . R , 195 


೧೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೧೨ , ೨೦೧೪ 


ಭಾಗ ೨ 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 234 ಪಿಪಿಇ 2010 , ಬೆಂಗಳೂರು, ದಿನಾಂಕ : 26ನೇ ಏಪ್ರಿಲ್ , 2014, 
ಶ್ರೀ ಕೆ.ರಾಮಣ್ಣ, ಉಪ ಅಭಿಯೋಗ ನಿರ್ದೇಶಕರು ( ಆಡಳಿತ), ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ , ಬೆಂಗಳೂರು ಇವರನ್ನು 
ಮುಂದಿನ ಆದೇಶದವರೆಗೆ ನಿರ್ದೇಶಕರು , ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ, ಬೆಂಗಳೂರು ಹುದ್ದೆಯಲ್ಲಿ ಅಧಿಕ ಪ್ರಭಾರದಲ್ಲಿರಿಸಿ 
ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ದೇವೇಂದ್ರಪ್ಪ ಕಟ್ಟಿಮನಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು - ಬಿ) . 


P . , 196 


ಕರ್ನಾಟಕ ವಿಧಾನಸಭೆ ಸಚಿವಾಲಯ 


ಅಧಿಸೂಚನೆ 
ಕ್ರಮ ಸಂಖ್ಯೆ : ಕವಿಸಸ / ಆ - 1/267 /ಎಫ್. ಪಿ.ಪಿ./ 2013, ಬೆಂಗಳೂರು, ದಿನಾಂಕ : 15ನೇ ಏಪ್ರಿಲ್ , 2014. 
ವಿಷಯ : ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಉಪ ಕಾರ್ಯದರ್ಶಿ ( ಸಂ . ವ್ಯ . ವಿ .) ಹುದ್ದೆಗೆ ಮುಂಬಡ್ತಿ ನೀಡುವ ಬಗ್ಗೆ. 


2003ರ ಕರ್ನಾಟಕ ವಿಧಾನಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಾವಳಿಗಳ ನಿಯಮ 6(ii) ಪ್ರಕಾರ ಹಾಗೂ 
1977ರ ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳ ನಿಯಮ 19 ( 3)( ಎ) ನ್ನು ಓದಿಕೊಂಡಂತೆ ಹಾಗೂ ರಿಟ್ ಅರ್ಜಿ 
ಸಂಖ್ಯೆ :6267 /2012 ಮತ್ತು 6320 - 6323 /2012ಗಳ ಫಲಿತಾಂಶಕ್ಕೆ ಒಳಪಟ್ಟು ಈ ಸಚಿವಾಲಯದಲ್ಲಿ ಉಪ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ 
ಶ್ರೀಮತಿ ಇಂದಿರಾ ಕೆ.ಕೆ , ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ .40050 -1050 - 45300 -1200 - 52500 - 1350 -56550ರಲ್ಲಿ 
ಉಪ ಕಾರ್ಯದರ್ಶಿ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಲಾಗಿದೆ. 


P . B . 197 


ಸಭಾಧ್ಯಕ್ಷರ ಆದೇಶಾನುಸಾರ, 

ನಜೀರ್ ಅಹಮದ್, 

ಅಧೀನ ಕಾರ್ಯದರ್ಶಿ , 
ಕರ್ನಾಟಕ ವಿಧಾನಸಭೆ ಸಚಿವಾಲಯ 


S . C 50 


ಕರ್ನಾಟಕ ವಿಧಾನಸಭೆ ಸಚಿವಾಲಯ 


ಅಧಿಸೂಚನೆ 
ಕವಿಸಸ / ಆ - 1 / 32 / ಉ . ನಿ. ಅ . ಕಾ . ಮು೦ ./ 2012 , ಬೆಂಗಳೂರು, ದಿನಾಂಕ : 15ನೇ ಏಪ್ರಿಲ್ , 2014. 
ವಿಷಯ: ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಅಧೀನ ಕಾರ್ಯದರ್ಶಿ / ಉಪ ನಿರ್ದೇಶಕರ ಹುದ್ದೆಗೆ ಮುಂಬಡ್ತಿ ನೀಡುವ ಬಗ್ಗೆ. 


2003ರ ಕರ್ನಾಟಕ ವಿಧಾನಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಾವಳಿಗಳ ನಿಯಮ 6 ( ii) ಪ್ರಕಾರ ಹಾಗೂ 
1977ರ ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳ ನಿಯಮ 19 ( 3)( ಎ) ನ್ನು ಓದಿಕೊಂಡಂತೆ ಹಾಗೂ ರಿಟ್ ಅರ್ಜಿ 
ಸಂಖ್ಯೆ:6267/2012 ಮತ್ತು 6320- 6323/2012ಗಳ ಫಲಿತಾಂಶಕ್ಕೆ ಒಳಪಟ್ಟು ಈ ಸಚಿವಾಲಯದಲ್ಲಿ ಸಹಾಯಕ ನಿರ್ದೇಶಕರುಗಳಾಗಿ 
ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಅಧಿಕಾರಿಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ .28100 - 700 - 28800 -800 - 33600 -900 
39000 - 1050 - 45300 - 1200 -50100ರಲ್ಲಿ ಭಾರತೀಯ ಸಂವಿಧಾನದ ಅನುಚ್ಛೇದ 371( ಜೆ) ಯ ತಿದ್ದುಪಡಿಯ ರೀತ್ಯಾ ಕರ್ನಾಟಕ ಸಾರ್ವಜನಿಕ 
ಉದ್ಯೋಗ( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) 2013ರ ಆದೇಶದ 3ನೇ ಕಂಡಿಕೆಯ ಉಪಬಂಧಗಳಿಗನುಸಾರವಾಗಿ 
ಪರಿಶೀಲನೆ ಮತ್ತು ಮರುಹೊಂದಾಣಿಕೆ ಮಾಡುವ ಷರತ್ತಿಗೊಳಪಟ್ಟು ಅವರ ಹೆಸರಿನ ಮುಂದೆ ಸೂಚಿಸಲಾಗಿರುವ ಹುದ್ದೆಗಳಿಗೆ ಮುಂಬಡ್ತಿ ನೀಡಲಾಗಿದೆ. 


1. ಶ್ರೀಮತಿ ಎಂ . ಮಂಜುಳ 
2. ಶ್ರೀಮತಿ ಕೆ.ಎನ್. ಅಕ್ಕಮಹಾದೇವಿ 
3 . ಶ್ರೀ ವಿ .ಮೋಹನ್ ಮೂರ್ತಿ 


ಅಧೀನ ಕಾರ್ಯದರ್ಶಿ 
ಉಪ ನಿರ್ದೇಶಕರು 
ಉಪ ನಿರ್ದೇಶಕರು 

ಸಭಾಧ್ಯಕ್ಷರ ಆದೇಶಾನುಸಾರ, 

ನಜೀರ್ ಅಹಮದ್, 

ಅಧೀನ ಕಾರ್ಯದರ್ಶಿ , 
ಕರ್ನಾಟಕ ವಿಧಾನಸಭೆ ಸಚಿವಾಲಯ 


P . R . 198 


S . C . 50 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೧೨ , ೨೦೧೪ 


೧೩. ೫ 


ಕರ್ನಾಟಕ ವಿಧಾನಸಭೆ ಸಚಿವಾಲಯ 

ಅಧಿಸೂಚನೆ | 
ಕ್ರಮ ಸಂಖ್ಯೆ : ಕವಿಸಸ/ ಆ - 1 / 131/ ಎಫ್ . ಪಿ . ಪಿ / 2005 , ಬೆಂಗಳೂರು, ದಿನಾಂಕ : 15ನೇ ಏಪ್ರಿಲ್ , 2014 . 
ವಿಷಯ: ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಅಭಿಲೇಖನಾಧಿಕಾರಿ ಹುದ್ದೆಗೆ ಮುಂಬಡ್ತಿ ನೀಡುವ ಬಗ್ಗೆ. 


2003ರ ಕರ್ನಾಟಕ ವಿಧಾನಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಾವಳಿಗಳ ನಿಯಮ 6 (i) ಪ್ರಕಾರ ಹಾಗೂ 
1977ರ ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳ ನಿಯಮ 19 (3)( ಎ) ನ್ನು ಓದಿಕೊಂಡಂತೆ ಈ ಸಚಿವಾಲಯದಲ್ಲಿ 
ವರದಿಗಾರರುಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ನೌಕರರುಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ .22800 -600 -24600 
700 - 28800 - 800 - 33600 - 900 - 39000 -1050 - 43200ರಲ್ಲಿ ಭಾರತೀಯ ಸಂವಿಧಾನದ ಅನುಚ್ಛೇದ 371( ಜೆ) ಯ ತಿದ್ದುಪಡಿಯ ರೀತ್ಯಾ ಕರ್ನಾಟಕ 
ಸಾರ್ವಜನಿಕ ಉದ್ಯೋಗ( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) 2013ರ ಆದೇಶದ 3ನೇ ಕಂಡಿಕೆಯ 
ಉಪಬಂಧಗಳಿಗನುಸಾರವಾಗಿ ಪರಿಶೀಲನೆ ಮತ್ತು ಮರುಹೊಂದಾಣಿಕೆ ಮಾಡುವ ಷರತ್ತಿಗೊಳಪಟ್ಟು ಅಭಿಲೇಖನಾಧಿಕಾರಿ ಹುದ್ದೆಗೆ ಮುಂಬಡ್ತಿ ನೀಡಲಾಗಿದೆ. 


1. ಶ್ರೀ ಎ . ಅನಂತ 
2. ಶ್ರೀ ಶಿವಶಂಕರ 


P . R . 199 
S.c , 50 


ಸಭಾಧ್ಯಕ್ಷರ ಆದೇಶಾನುಸಾರ , 

ನಜೀರ್ ಅಹಮದ್ , 

ಅಧೀನ ಕಾರ್ಯದರ್ಶಿ, 
ಕರ್ನಾಟಕ ವಿಧಾನಸಭೆ ಸಚಿವಾಲಯ 


ಕರ್ನಾಟಕ ವಿಧಾನಸಭೆ ಸಚಿವಾಲಯ 


ಅಧಿಸೂಚನೆ 
ಕ್ರಮ ಸಂಖ್ಯೆ : ಕವಿಸಸ / ಆ - 1 / 33 / ಸ. ನಿ. ಶಾ . ಮುಂ ./ 2012, ಬೆಂಗಳೂರು, ದಿನಾಂಕ : 21ನೇ ಏಪ್ರಿಲ್ , 2014 , 
ವಿಷಯ : ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಸಹಾಯಕ ನಿರ್ದೇಶಕರ ಹುದ್ದೆಗೆ ಮುಂಬಡ್ತಿ ನೀಡುವ ಬಗ್ಗೆ. 

2003ರ ಕರ್ನಾಟಕ ವಿಧಾನಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಾವಳಿಗಳ ನಿಯಮ 6 (ii) ಪ್ರಕಾರ ಹಾಗೂ 
1977ರ ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳ ನಿಯಮ 19 ( 3)( ಎ ) ನ್ನು ಓದಿಕೊಂಡಂತೆ ಹಾಗೂ ರಿಟ್ ಅರ್ಜಿ 
ಸಂಖ್ಯೆ :6267 /2012 ಮತ್ತು 6320 - 6323/2012ಗಳ ಫಲಿತಾಂಶಕ್ಕೆ ಒಳಪಟ್ಟು ಈ ಸಚಿವಾಲಯದಲ್ಲಿ ಹಿರಿಯ ಸಹಾಯಕರು/ಸಂಶೋಧನಾ ಸಹಾಯಕರಾಗಿ 
ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ನೌಕರರುಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ .22800 - 600 - 24600 - 700 - 28800 - 800 
33600 -900 - 39000 - 1050 -43200ರಲ್ಲಿ ಭಾರತೀಯ ಸಂವಿಧಾನದ ಅನುಚ್ಛೇದ 371( ಜೆ) ಯ ತಿದ್ದುಪಡಿಯ ರೀತ್ಯಾ ಕರ್ನಾಟಕ ಸಾರ್ವಜನಿಕ 
ಉದ್ಯೋಗ( ಹೈದರಾಬಾದ್ -ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) 2013ರ ಆದೇಶದ 3ನೇ ಕಂಡಿಕೆಯ ಉಪಬಂಧಗಳಿಗನುಸಾರವಾಗಿ 
ಪರಿಶೀಲನೆ ಮತ್ತು ಮರುಹೊಂದಾಣಿಕೆ ಮಾಡುವ ಷರತ್ತಿಗೊಳಪಟ್ಟು ಸಹಾಯಕ ನಿರ್ದೇಶಕರ ಹುದ್ದೆಗೆ ಮುಂಬಡ್ತಿ ನೀಡಲಾಗಿದೆ . 


1. ಶ್ರೀ ಶಿವರಾಮಾಚಾರಿ 
2 . ಶ್ರೀಮತಿ ಎಸ್. 

ಶೋಭಾವತಿ 
3 . ಶ್ರೀಮತಿ ಆರ್.ಹೇಮಲತಾ 


P . R , 200 
S. C. 50 


ಸಭಾಧ್ಯಕ್ಷರ ಆದೇಶಾನುಸಾರ, 

ಎಂ . ಮಂಜುನಾಥ್ 

ಕಾರ್ಯದರ್ಶಿ - 2, 
ಕರ್ನಾಟಕ ವಿಧಾನಸಭೆ ಸಚಿವಾಲಯ 


ಶಿಕ್ಷಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಡಿ 454 ಎಲ್ಐಬಿ 2013 , ಬೆಂಗಳೂರು, ದಿನಾಂಕ : 20ನೇ ಫೆಬ್ರವರಿ , 2014. 
ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ಈ ಕೆಳಕಂಡ ಅಧಿಕಾರಿಗಳು 60 ವರ್ಷಗಳ ವಯೋಮಿತಿ ಪೂರೈಸಿ 2014ನೇ ಸಾಲಿನಲ್ಲಿ ಸರ್ಕಾರಿ 
ಸೇವೆಯಿಂದ ನಿವೃತ್ತರಾಗಲಿದ್ದು, ಅವರುಗಳ ಹೆಸರಿನ ಮುಂದೆ ತೋರಿಸಿರುವ ದಿನಾಂಕದಂದು ವಯೋನಿವೃತ್ತಿ ಹೊಂದಲು ಸರ್ಕಾರದ ಅನುಮತಿ ನೀಡಿ 
ಆದೇಶಿಸಿದೆ. 


ಕ್ರಮ 


ಸಂಖ್ಯೆ 


ಜನ್ಮ ದಿನಾಂಕ 


ನಿವೃತ್ತಿ ದಿನಾಂಕ 


ಅಧಿಕಾರಿಗಳ ಹೆಸರು ಮತ್ತು ಹುದ್ದೆ 

ಶ್ರೀ /ಶ್ರೀಮತಿ 
ಕೆ. ವೆಂಕಟೇಶ್. 
ಮುಖ್ಯ ಗ್ರಂಥಾಲಯಾಧಿಕಾರಿ, 
ನಗರ ಕೇಂದ್ರ ಗ್ರಂಥಾಲಯ, ಪಶ್ಚಿಮ ವಲಯ, ಬೆಂಗಳೂರು 


04 - 03 - 1954 


| 31 - 03 - 2014 


R .N.I. No. KARBIL /2001/47147 POSTAL REGN.No. RNP /KA/BGS/2202/2014 - 16 
Licensed to post without prepayment WPP No . 297 


೧೩೬ 


ಭಾಗ ೨ 


ಕ್ರಮ 


ನಿವೃತ್ತಿ ದಿನಾಂಕ 


ಸಂಖ್ಯೆ 


| 31 - 03 - 2014 


| 31 - 03 - 2014 


| 31 - 05 - 2014 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಜೂನ್ ೧೨ , ೨೦೧೪ 
ಅಧಿಕಾರಿಗಳ ಹೆಸರು ಮತ್ತು ಹುದ್ದೆ 

ಜನ್ಮ ದಿನಾಂಕ 
ಶ್ರೀ /ಶ್ರೀಮತಿ 
ಬಿ .ಎಸ್. ಧವನ್ , 

16 - 03 - 1954 
ಉಪನಿರ್ದೇಶಕರು , ನಗರ ಕೇಂದ್ರ ಗ್ರಂಥಾಲಯ , ಧಾರವಾಡ. 
ಜಿ. ಸಿ.ನೇಕಾರ, 

01 - 04 - 1954 
ಮುಖ್ಯ ಗ್ರಂಥಾಲಯಾಧಿಕಾರಿ, 
ಜಿಲ್ಲಾ ಕೇಂದ್ರ ಗ್ರಂಥಾಲಯ (ಗ್ರಾಮಾಂತರ) ಬೆಂಗಳೂರು. 
ಎಂ . ಎಂ . ಬಡ್ಡಿ , 

01 - 06 - 1954 
ನಿರ್ದೇಶಕರು, ಸಾರ್ವಜನಿಕ ಗ್ರಂಥಾಲಯ ಇಲಾಖೆ, ಬೆಂಗಳೂರು. 
ವಿ . ಬಿ .ಭೂಮಣ್ಣವರ , 

01 - 06 - 1954 
ಮುಖ್ಯ ಗ್ರಂಥಾಲಯಾಧಿಕಾರಿ , 
ಜಿಲ್ಲಾ ಕೇಂದ್ರ ಗ್ರಂಥಾಲಯ , ಬೆಳಗಾವಿ. 
ಹೆಚ್.ಎಸ್.ಗಡ್ಡಿ, 

01 - 06 - 1954 
ಮುಖ್ಯ ಗ್ರಂಥಾಲಯಾಧಿಕಾರಿ , 
ರಾಜ್ಯ ಕೇಂದ್ರ ಗ್ರಂಥಾಲಯ , ಬೆಂಗಳೂರು 
ಭೂಸನೂರ ಎಸ್.ಎಸ್, 

01 - 07 - 1954 
ಆಡಳಿತಾಧಿಕಾರಿ, ಸಾರ್ವಜನಿಕ ಗ್ರಂಥಾಲಯ ಇಲಾಖೆ, 
ನಿರ್ದೇಶಕರ ಕಛೇರಿ, ಬೆಂಗಳೂರು. 


| 31 - 05 - 2014 


| 31 - 05 - 2014 


| 31 - 06 - 2014 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಮಲ್ಲಿಕಾರ್ಜುನ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R , 201. 

ಶಿಕ್ಷಣ ಇಲಾಖೆ ( ಸಾಮಾನ್ಯ) 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಪಸಂಮೀ 102 ಮೀಇಯೋ 2013 , ಬೆಂಗಳೂರು, ದಿನಾಂಕ : 05ನೇ ಮಾರ್ಚ್, 2014 , 

ಇಲಾಖೆ ಇವರನ್ನು ಶ್ರೀಮತಿ ಮಂಜುಳಗೀತ, ಸರ್ಕಾರದ ಉಪ 
ಕಾರ್ಯದರ್ಶಿ -1, ಆರ್ಥಿಕ ಇಲಾಖೆ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮದ ಆರೈಕಲ್ಸ್ ಆಫ್ 
ಅಸೋಸಿಯೇಷನ್ ನಿಯಮ 23(1) ರ ಮೇರೆಗೆ ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮ , ಮಂಗಳೂರು ಇದರ ನಿರ್ದೇಶಕರನ್ನಾಗಿ ಈ ತಕ್ಷಣದಿಂದ 
ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನೇಮಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಜೆ.ಜಯಣ್ಣ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ ( ಮೀ ). 


P . B . 202 


ಮುದ್ರಕರು ಹಾಗೂ ಪ್ರಕಾಶಕರು: - ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 


